ಜೆ. ಟಿ. ಭಾವಕೆ 
ಹೆ. ಎಂ. ಕೃ ಷ್ಣ ಕುಮಾರ್‌ ಯಾದವ್‌ ** 


««ಅಮೃತೂರಿನ ಅಫ್ರಕಥಿತ ಕಾಸನ”' 


ತುಮಕೂರು ಜಿಲ್ಲೆ ಕುಣಿಗಲ್‌ ತಾ॥ ಅಮೃತೂರಿ 
ನಲ್ಲಿ ಈ ಶಾಸನವನ್ನು ಇತ್ತೀಚಿಗೆ ಬೆಳಕಿಗೆ ತರಲಾಗಿದೆ. 
ಅಮೃತೂರು ಹೋಬಳಿ ಕೇಂದ್ರವಾಗಿದೆ. ಬಿ.ಎಲ್‌. 
ರೈಸ್‌ರವರ ಕಾಲದಲ್ಲಿ ಇಲ್ಲಿಯ ಎರಡು ಶಾಸನಗಳು 
ಎ.ಕ. ೧೨ನೇ ಸಂಪುಟದಲ್ಲಿ ಪ್ರಕಟವಾಗಿವೆ. 

ಪ್ರಸ್ತುತ ಈ ಶಾಸನವು ಅಮೃತೂರಿನ ದೊಡ್ಡ 
ತೆರೆಯ ಬಯಾಲಿನಲ್ಲಿರುವ ಕುಂಟಪ್ಪನ ॥ ಗೂಳಯ್ಯನ 


ಕ 
ಗದ್ದೆಯ ಬದುವಿನಲ್ಲಿ ನೆಡಲಾಗಿದೆ. 


ಜಯನಗರ ಕಾಲದ ಈ ಶಾಸನದನೂ ಬರೆದಿರು 
ಬ 


ಪುದು ಒಂದು ವೀರಗಲ್ಲಿನ ಹಿಂಬದಿಯಲ್ಲಿ. ತುರುಗಾಳಗ 
ವನ್ನು ಸುಂದರವಾಗಿ ಕೆತ್ತಿ ರುವ ಈ ಹಳೆಯ ವೀರಗಲ್ಲಿನ 


ಮುಂಭಾಗದಲ್ಲಿ ಶಾಸನವಿಲ್ಲ. ಬಹುಶಃ ಈ ಶಾಸನ 
ಲಿಪಿಕಾರನು ತಕ್ಷಣಕ್ಕೆ ದೊರೆತ ಈ ವೀರಗಲ್ಲಿನ ಹಿಂಬದಿ 
ಯಲ್ಲಿ ಈ ದಾನಶಾಸವನ್ನು ಬರೆದಿದ್ದಾನೆ. 


ವಿಜಯನಗರ ಕಾಲದ ಶೈ ಲಿಯಲ್ಲಿರು ವ ಈ ಶಾಸನ 
ದಲ್ಲಿ ೧೩ ಸಾಲುಗಳಿವೆ. ಈ ಕಥನ ಉದ್ದ ೪೮ ಇಂಚು 


ಗಳು ಮತ್ತೆ ಅಗಲ ೩೬ ಇಂಚುಗಳು, ಅಕ್ಷರಗಳು ೨ಇಂಚು 
ಗಳಷ್ಟು ಗಾತ್ಮ ಶ್ರವುಳ್ಳದ್ದಾಗಿವೆ. ಶಾಸನದ ಕೊನೆಯಲ್ಲಿ ವರಹ 
ವನ್ನು ಸುಂದರವಾಗಿ ಮತ್ತಾ ಸ್ಪಷ್ಟವಾಗಿ ಬಿಡಿಸ 
ದೆ. 


ತೆ 


ಅಸ] 
KS; 
ಗಿ 


( 


ಶಾಸನ ಪಾಠ 


೨ 


ಸುಬಮಸ್ತು ಸ್ವಸ್ತಿಶ್ರೀ ಜಯಾಭ್ಯಾದಯ ಶಾಲಿವಾಹನ ಶಕ್ತ 


೨ ಸಾವಿರದ ಮ ಸೋಬಕ್ರತು ಸಂವತ್ಸರದ ಕಾರ್ತಿಕ ಸು ೧೦೮೫ 
೩ ಬನುಗುಂಡಿಯಾ ಚಾವಡಿಗೆ ಸಲುವ ಅತಕೂರ ಅಗ್ರಹಾರದ ನಾರಸಿಹ್ಮ 
ಛ 


ಸಮುದ್ರ 


ನಾಥ ಸಮುದ್ರದ ಎರಡು ಕೆರೆಯ ಜೀರ್ನೋದಾರಣವ 


೫ ಮಾಡುವುದಕೆ ಹಾಸ ಸಿತೃ ಒಡೆಯರ ಪ್ರಧಾನ ನಿರೊಪಾಕ್ಸ ಒಡೆಯರು 


೬ ನಾರಸಿಹ್ಮನಾಥ ಸಮುದ್ರದ ಕೆರೆಯ ಕೆಳಗೆ ಕೂಡುದಾರಿಯ ಸ ಸ್ಥಳದಲ್ಲಿ ಅಹಿ 
೭ ಯ ಬಿಟ್ಟ... ಗದ್ದ... ಬಂಡಿಗಳು ಎ. ಆಯಗಂಡುಗ ಗದೆಯನ್ನು... 
೮ ಕುಳ. ಡ್ನ. ಗ್ರಹಣ ಕಾಲದಲ್ಲೂ ಎರಡು ಕೆರೆಯ ಜಿರ್ನೋದಾರಣ 


೯ ಮಾಡುವುದಕೆ ಬಂಡಿಗಳು ಐಯದು 


ಲ ೫ pe ಜಾತಿ ಹ ಗಾತ 
೧೦ ಅರಸುಗಳು ತಪ್ಪಿದರು ತಂಮ ಮಾತಾ 


ಇಂತಾಗಿ ಅರೊಬ್ಬರು ತಪ್ಪಿದರು 


ರಾಜಾಜಿನಗರ, ಬೆಂಗಳೂರು-೫೬೦೦%೨ 


ಅಂಚೆ ಬೆಂಗಳೂರು-೫೬೦೦೩೨ 


ಇತಿಹಾಸ ದರ್ಶನ 


೯೧ 


೧೧ ಲೆಯನು ವಾರಣಾಸಿಯ ಕಡಿಸಿದ ಪಾಪಕೆ ಹೊಹರು ಯಿಂತೆಪುದಕೆ ವಿರೂಪಾ 
೧೨ ಕ್ಷ ಒಡೆಯರ ಸುಂಕದ ಅಧಿಕಾರಿ ಜಂನಯ್ಯರಸರ ಬರಹ ಮಹಾಜನಂಗಳ ವೊಪ್ಪ 


೧೩ ............ರಸಿದವರುಂ. 


ಶಾಲಿವಾಹನ ಶಕವರುಷ ೧೪೦೬ನೆಯ ಸೋಬಕ್ಕತ 
ಸಂವತ್ಸರವು ಕ್ರಿಶ. ೧೪೮೪ರ ಅಕ್ಟೋಬರ ತಿಂಗಳ ೧ನೇ 
ತಾರೀಖು ಬುದವಾರ(ಪೌರ್ಣಿಮೆ)ಕ್ಕೆ ಸರಿಹೊಂದುತ್ತದೆ. 
(೧. ಸ್ವಾಮಿ ಕಣ್ಣು ಪಿಳ್ಳೆರವರು "ಇಂಡಿಯನ್‌ ಎಫಿವು 
ರೀಸ್‌' ಸಂಪುಟ ೪, ಪುಟ ೧೭೧) 


[ಕ್ರಿ.ಪ. ೧೪೮೪ರ ಕಾಲಕ್ಕೆ ವಿಜಯನಗರದ 
ಸಂಗಮ ವಂಶದ ಕೊನೆಯ ರಾಜ ೩ನೇ ವಿರೂಪಾಕ್ಷನ 
(೧೪೬೫-೧೪೮೫) ಕಾಲಕ್ಕೆ ಸರಿಹೊಂದುತ್ತದೆ.] 


ಈ ಶಾಸನದಲ್ಲಿ ಇಂದಿನ ಈ ಅಮೃತೂರನ್ನು 
ಅತಕೂರು ಮಂತರ್ತಿ ನಾರಸಿಂಹಸಮುದ್ರ ಎಂದು 


ಕರೆಯಲಾಗಿದೆ. ಅಮೃತೂರಿನಲ್ಲಿ ದೊರೆತಿರುವ 
ಮತ್ತೊಂದು ಶಾಸನದಲ್ಲಿಯೂ ಸಹ ಅತಕೂರು 
ಎಂಬ ಉಲ್ಲೇಖವಿದೆ. (ಎ.ಕ. ೧೨, ಪುಟ ೧೦೭ 


ಶಾಸನ ಸಂಖ್ಯೆ ೪೦ ಮತ್ತು ೪೨) 


ಕೆರೆ ಕಟ್ಟುವುದು ಸಾವಕಾನ್ಯ. ಆದರೆ ಅವುಗಳ 
ರಕ್ಷಣೆಗಾಗಿ ಮತ್ತು ನಿರ್ವಹಣೆಗಾಗಿ ದಾನದತ್ತಿಯನ್ನು 
ನೀಡಿರುವುದು ಗಮನಿಸಬೇಕಾದ ಅಂಶವಾಗಿದೆ. 


ಸವಮ po - ಇ ON ಎರ ನವರು ಲದ ವಾಡ ಣಿ ಎ 
[ಈ ಶಾಸನದ ಪ್ರತಿ ತೆಗೆಯಲು ಸಹಾಯ ಮಾಡಿದೆ ಗೆಳೆಯ ಹನುಮನಾಯಕ ಮತ್ತು ಶಾಸನ ಪರಿಷ್ಕರಿಸುವಲ್ಲಿ ನೆರವು ನೀಡಿದ 


ಗುರುಳಾದ ಡಾ|! ದೇವರಕೊಂಡಾರೆಡ್ಲಿಯವರಿಗೆ ನಮ್ಮ ಕ್ಲತೆಬ್ಬತೆಗಳು] 
ಟಾ ೮ ಲ ತ್ಸ 


4 
\s 


- ಗಾಗಿ ಕ್ರ 


ಅಮೃತೂರಿನಲ್ಲಿ ಎರಡು ಕೆರೆಗಳಿವೆ -(ದೊಡ್ಡಕೆರೆ 
ಮತ್ತು ಚಿಕ್ಕೆರೆ ಈ ಎರಡು ಕೆರೆಗಳ ದುರಸ್ತಿಗಾಗಿ 
ಬೇಕಾಗುವ ಬಂಡಿಗಳು ಮತ್ತು ಬಂಡಿಗಳು ನಿರ್ವಹಣೆ 

ಕ್ರಮವಾಗಿ ಐಗಂಡುಗ ಬತ್ತದ ಗದ್ದೆಯನ್ನು 
ದಾನವಾಗಿ ಬಿಡಲಾಗಿದೆ. 


ವಿಜಯನಗರದ ರಾಜ ನಾರಸಿಂಹ ಒಡೆಯರ 
ಪ್ರಧಾನರಾಗಿದ್ದ ವಿರೂಪಾಕ್ಷ ಒಡೆಯರು ಈ ಊರಿನ 
ಕೆರೆಯ ಕೆಳಗೆ ಕೂಡುದಾರಿಯ ಸ್ಮಳದಲ್ಲಿ ಐಗಂಡುಗ 
ಗದ್ಗೆಯನ್ನು ದಾನವಾಗಿ ಬಿಟ್ಟಿದ್ದಾರೆ. ಆದರೆ ದಾ 
ಪಡೆದವನ ಉಲ್ಲೇಖವಿಲ್ಲ. 


2 


ಶಾಸನದ ಕೊನೆಯಲ್ಲಿ ಶಾಪಾಶಯದ ನಂತರ 
ವಿರೂಪಾಕ್ಷ ಒಡೆಯರ ಸುಂಕದ ಅಧಿಕಾರಿ ಜಂನಯ್ಯರಸರ 
ಬರಹ ಮತ್ತು ಇದಕ್ಕೆ ಮಹಾಜನಂಗಳ ವೊಪ್ಪ. ಈ 
ಶಾಸನದ ಕಾಲಕ್ಕೆ ಅಮೃತೂರು ಒಂದು ಅಗ್ರಹಾರ 
ವಾಗಿತ್ತು. ಆದರೆ “ಬನುಸಂದಿಯ ಚಾವಡಿ'ಯ ಬಗ್ಗೆ 
ಈ ತಾಲ್ಲೋಕಿನ ಯಾವುದೇ ಶಾಸನದಲ್ಲಿ ಉಲ್ಲೇಖವಿರು 
ವುದು ಕಂಡುಬರುವುದಿಲ್ಲ. 


ಇತಿಹಾಸ ದರ್ಶನ 


